ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಮೈಸೂರು ಜಿಲ್ಲೆಯಲ್ಲಿ ಮುಚ್ಚಿರುವ ಕೈಗಾರಿಕೆಗಳು 
ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು;- 


1006(1005) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕಳೆದ ಒಂದು ವರ್ಷದಿಂದ ಹಾಗೂ ಕೋವಿಡ್‌ ಅವಧಿಯಿಂದ ಇದುವರೆಗೆ ಮೈಸೂರು ಜಿಲ್ಲೆಯಲ್ಲಿ 
ಯಾವ ಯಾವ ಕೈಗಾರಿಕಾ ಘಟಿಕಗಳು ಮುಚ್ಚಿವೆ; ಎಷ್ಟು ಜನ ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ ; 
(ವಿವರ ಒದಗಿಸುವುದು) 


(ಆ) ಈ ಕಾರ್ಲಾನೆಗಳನ್ನು ಪುನರ್‌ ಆರಂಭಿಸಲು ಕ್ರಮ ಜರುಗಿಸಲಾಗುವುದೇ ; ಕೆಲಸ ಕಳೆದುಕೊಂಡಿರುವ 
ಕಾರ್ಮಿಕರಿಗೆ ಮ್ಯಾನೇಜ್‌ಮೆಂಟ್‌ ಕಡೆಯಿಂದ ಸೂಕ್ತ ಪರಿಹಾರ ಕೊಡಲು ಕ್ರಮ ಜರುಗಿಸಲಾಗುವುದೇ ? 


